ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 2092 
2 ಸದಸ್ಯರ ಹೆಸರು : ಶ್ರೀ ಮುನಿರಾಜು ಗೌಡ ಫಿ.ಎಂ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
kc) ಉತ್ತರಿಸುವ ದಿನಾಂಕ : 17-03-2022 
4 ಉತ್ತರಿಸುವ ಸಚಿವರು : ಗೃಹ ಸಚಿವರು 
ಫತ್ನೆ ಪಕ್‌ ಉತ್ತರ 
ಸಂಖ್ಯೆ 
ಈ `'ಎ.ಎಸ್‌.ಎ'''ಹುದ್ದೆಯ ' ಸಿಬ್ಬಂದಿಗಳು ಹೆಚ್‌ನಿ ಮತ್ತು ಪಿಸಿ ಹುದ್ದೆಗಳಲ್ಲಿ "ಕರ್ತವ್ಯ ನಿರ್ವಹಿಸುವ 


ಕೂಡ ಹೆಚ್‌.ಸಿ ಮತ್ತು ಪಿಸಿಗಳಂತೆಯೇ 
ಕೆಲಸ ಮಾಡುತ್ತಿದ್ದು ಅವರಿಗೆ ವಾರದ 


| ರಜೆ ನೀಡದಿರಲು ಕಾರಣಗಳೇನು; 


ಹೊಲೀಸ್‌ ಸಿಬ್ಬಂದಿಯವರುಗಳು ಹಗಲು ಮತ್ತು ರಾತ್ರಿ 
ಬೀಟ್‌ ಕರ್ತವ್ಯ ಹಾಗೂ ಹೆಚ್ಚಿನದ್ದಾಗಿ ಹೊರಾಂಗಣ 
ಕರ್ತವ್ಯಗಳನ್ನು ನಿರ್ವಹಿಸುವುದರಿಂದ ಅವರ ಮಾನಸಿಕ 
ಸ್ಥಿತಿಯನ್ನು ವೃದ್ಧಿಸಲು ಅನುಕೂಲವಾಗುವಂತೆ ಸದರಿ 


ಸಿಬ್ದಂದಿಯವರುಗಳಿಗೆ ವಾರದ ರಜೆಯನ್ನು 
ನೀಡಲಾಗುತ್ತಿದೆ. 
ಎ.ಎಸ್‌.ಐ ಹುದ್ದೆಯು ಅಧಿಕಾರಿ 


ದರ್ಜೆಯದ್ದಾಗಿರುವುದರಿಂದ ಎ.ಎಸ್‌.ಐ ವೃಂದದವರಿಗೆ 
ವಾರದ ರಜೆಯನ್ನು ನೀಡಲಾಗುತ್ತಿರುವುದಿಲ್ಲ. 


ಹಾಕ್ನಹ 


(ಆ) | ಬಹುತೇಕೆ ಎ.ಎಸ್‌.ಐ 
ಸಿಬ್ಬಂದಿಗಳು ' 50 ವರ್ಷ | ಪ್ರಸ್ತುತ ಎ.ಎಸ್‌.ಐ ದರ್ಜೆಯ ಅಧಿಕಾರಿಗಳು 
ವಯೋಮಾನದ ಆಸುಪಾಸಿವವರಾಗಿದ್ದು | ಹೆಚ್ಚಿನದ್ದಾಗಿ ಮೇಲ್ವಿಚಾರಣೆ ಮತ್ತು ಕಛೇರಿ 
ಈ ಸಿಬ್ಬಂದಿಗಳನ್ನು ಸಾಧ್ಯವಾದಷ್ಟು | ಕರ್ತವ್ಯಗಳನ್ನೇ ನಿರ್ವಹಿಸುತ್ತಿರುತ್ತಾರೆ. 
ಮಟ್ಟಿಗೆ ಕಛೇರಿ ಕೆಲಸಗಳಿಗೆ 
ನಿಯೋಜಿಸುವ ಕುರಿತು ಸರ್ಕಾರ ಕ್ರಮ 
ಕೈಗೊಳ್ಳುವುದೇ; 

ಇ) 1ಎ.ಎಸ್‌.ಐ''`'ಹುಡ್ಡೆಯ ಸಿಬ್ಬಂದಿಗಳು 
ಅಧಿಕಾರಿಗಳೂ ಅಲ್ಲ, ಸಿಬ್ಬಂದಿಯೂ | ಎ.ಎಸ್‌.ಐ ಹುದ್ದೆಯು ಅಧಿಕಾರಿ ದರ್ಜೆಯದ್ದಾಗಿರುತ್ತದೆ. 
ಅಲ್ಲ ಎಂಬಂತಹ ಪರಿಸ್ಥಿತಿಯಲ್ಲಿರುವ 


ಕುರಿತು ಸರ್ಕಾರ ನಿಲುವೇನು; 


ಸಂಖ್ಯೆ: ಒಇ 48 ಪಿಇಐ 2022 


(dl ಲಿ - 


ಗೃಹ ಸಚಿವರು 


